ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1146(1398) 


ಸದಸ್ಯರಷಸರು 


ಶ್ರೀ. ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಲೇತು) 


ಉತ್ತರಿಸುವ ದಿನಾಂಕ 


18-03-2020 


ಉತ್ತರಿಸುವ ಸಚಿವರು 


ಕೃಷಿಸಚಿವರು 


ವಿ: 


ಸಿ೦ 


ಪ್ರಶ್ನೆ 


ಉತ್ತರ 


ಕೃಷಿ ಇಲಾಖೆಯ ವತಿಯಿಂದ 
ಕೃಷಿ ಯಂತ್ರೋಪಕರಣಗಳನ್ನು 
ರೈತರಿಗೆ ಬಾಡಿಗೆ ರೂಪದಲ್ಲಿ 
ನೀಡಲಾಗುತ್ತಿದೆಯೇ; 


ಹೌದು, ಕೃಷಿ ಇಲಾಖೆಯ ವತಿಯಿಂದ ಹೋಬಳಿಗಳಲ್ಲಿ 
ಸ್ಥಾಪಿಸಿರುವ ಕೃಷಿ ಯಂತ್ರಧಾರೆ ಕೇಂದ್ರಗಳ ಮುಖಾಂತರ ಬಾಡಿಗೆ. 
ಆಧಾರದ ಮೇಲೆ ಕೃಷಿ ಯಂತ್ರೋಪಕರಣಗಳನ್ನು ರೈತರಿಗೆ 
ಒದಗಿಸಲಾಗುತ್ತಿದೆ. 


ಯಾವ ಯಾವ ಯಂತ್ರಗಳನ್ನು 
ಸದರಿ ಯೋಜನೆಯಡಿ 
ನೀಡಲಾಗುತ್ತಿದೆ; (ವಿವರ 
ನೀಡುವುದು) 


ಕುಷಿ ಯಂತ್ರಧಾರೆ ಕೇಂದ್ರಗಳಲ್ಲಿ, 
ಅನುಗುಣವಾಗಿ ಹಾಗೂ ರೈತರಿಂದ ಬೇಡಿಕೆಯಿರುವ 
ಯಂತ್ರೋಪಕರಣಗಳನ್ನು : ಜಿಲ್ಲಾ ಮಟ್ಟದ ಸಮಿತಿಯಿಂದ 
ಅನುಮೋದನೆ ಪಡೆದು ದಾಸ್ತಾನುಮಾಡಿ ರೈತರಿಗೆ ಬಾಡಿಗೆ ಆಧಾರದ 
ಮೇರೆಗೆ ಒದಗಿಸಲಾಗುತ್ತಿದೆ. ಕೃಷಿ ಯಂತ್ರಧಾರೆ ಕೇಂದ್ರಗಳಲ್ಲಿ ಭೂಮಿ 
ಸಿದ್ದ್ಧತೆಯಿಂದ ಕೊಯ್ಲು ಮತ್ತು. ಕೊಯ್ಲೋತ್ತರ ಹಾಗೂ ಸಂಸ್ಕರಣಾ 
ಉಪಕರಣಗಳನ್ನು ಒದಗಿಸಲಾಗುತ್ತಿದೆ. ಒದಗಿಸಲಾಗುವ 
ಯಂತ್ರೋಪಕರಣಗಳ ' ವಿವರಗಳನ್ನು ಅನುಬಂಧದಲ್ಲಿ 
ನೀಡಲಾಗಿದೆ. 


ಸೈಳೀಯ ಬೆಳೆಗಳಿಗೆ 


ಹಾಗಾದರೆ ಈ ಯೋಜನೆಯ 


ರೂಪುರೇಷೆಗಳೇಮು:; ಹಾಗೂ 
ಅಂದಾಜು ಮೊತ್ತವೆಷ್ಟು; 
(ವಿವರ ನೀಡುವುದು) 


ರೈತರಿಗೆ ಸಕಾಲದಲ್ಲಿ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಲು ಕಡಿಮೆ | 
ಬಾಡಿಗೆ ದರದಲ್ಲಿ ಭೂಮಿ ಸಿದ್ಧತೆಯಿಂದ ಕೊಯ್ದು ಮತ್ತು 


ಸಂಸ್ಕರಣೆಗೆ ಉಪಯುಕ್ತವಾಗುವ ವಿವಿಧ ಕುಷಿ 
ಯಂತ್ರೋಪಕರಣಗಳನ್ನು ಒದಗಿಸುವುದು ಕೃಷಿ ಯಂತ್ರಧಾರೆ 
ಯೋಜನೆಯ ಉದ್ದೇಶವಾಗಿರುತ್ತದೆ. 

ಕೃಷಿ ಯಂತ್ರಧಾರೆ ಕೇಂದ್ರಗಳನ್ನು ಹೋಬಳಿ ಮಟ್ಟದಲ್ಲಿ 
ನೊಂದಾಯಿತ ಚಾರಿಟೆಬಲ್‌ ಟ್ರಸ್ಟ್‌ /ಸರ್ಕಾರೇತರ 
ಸಂಸ್ಥೆ/ನೊಂದಾಯಿತ ರೈತ ಉತ್ಪಾದಕರ ಸಂಘ ಸಂಸ್ಥೆಗಳು/ತೃಷಿ 
ಯಂತ್ರೋಪಕರಣಗಳ ತಯಾರಕಾ ಸಂಸ್ಥೆಗಳು/ಸ್ವಸಹಾಯ 


ಸಂಘಗಳು/ಜಿಲ್ಲಾ ಸಾವಯವ ಮತ್ತು ಸಿರಿ ಧಾನ್ಯಗಳ ಒಕ್ಕೂಟಗಳು/ 
ಕೃಷಿ ವಿಜ್ನಾನ ಕೇಂದ್ರಗಳು/ಮಠಗಳು/ ಧಾರ್ಮಿಕ ಸಂಸ್ಥೆಗಳನ್ನು ಕಂ! 
ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಆಯ್ಕೆಯಾಗುವ ಸಂಸ್ಥೆಗಳ 
ಸಹಬಾಗಿತ್ವದಲ್ಲಿ ಕೃಷಿ ಯಂತ್ರಧಾರೆ ಕೇಂದ್ರಗಳನ್ನು ಅನುಷ್ಠಾನ 
ಮಾಡಲಾಗುತ್ತಿದೆ. 

ಸ್ಥಳೀಯ ಬೆಳೆಗಳಿಗೆ ಅನುಗುಣವಾಗಿ 
ಬೇಡಿಕೆಯಿರುವ ಯಂತ್ರೋಪಕರಣಗಳನ್ನು ಜಿಲ್ಲಾ ಮಟ್ಟಿದ 
ಸಮಿತಿಯಿಂದ ಅನುಮೋದನೆ ಪಡೆದು ಕೃಷಿ ಯಂತ್ರಧಾರೆ 
ಕೇಂದ್ರಗಳಲ್ಲಿ ದಾಸ್ತಾನು ಮಾಡಿ ರೈತರಿಗೆ ಕಡಿಮೆ ಬಾಡಿಗೆ ದರದಲ್ಲಿ 
ಒದಗಿಸಲಾಗುತ್ತಿದೆ. 


ಹಾಗೂ ರೈತರಿಂದ 


| ಗರಿಷ್ಟ ರೂ.70.00೦ಕ್ಷಗಳ ಸಹಾಯಧನ ಒದಗಿಸಿ ಗರಿಷ್ಟ ರೂ.100.00 


ಕೃಷಿ ಯಂತ್ರಧಾರೆ ಯೋಜನೆಯಡಿ ನೀಡುತ್ತಿರುವ ಸಹಾಯಧನದ 
ವಿವರಗಳು ಈ ಕೆಳಕಂಡಂತಿದೆ: ? 


ವರ್ಷ ಸರ್ಕಾರದಪಾಲು | ಸಂಸ್ಥೆಯಪಾಲು | ಒಟ್ಟು". 


ಸ್ಲಾಬ್‌ - | (ರೂ.40.00ಲಕ್ಷಗಳು) 


ಮೊದಲನೆ ವರ್ಷ 22.00 6.00 28.00 
ಎರಡನೇ ವರ್ಷ 6.00 6.00 12.00 
ಒಟ್ಟಿ 28.00 12.00 40.00 


ಜಿಲ್ಲೆಗಳು : ಬೆಂಗಳೂರು (ನಗರ), ವಿಜಯಪುರ, ಕಲಬುರಗಿ, 
ಉತ್ತರಕನ್ನಡ, ಕೊಡಗು, ಚಿಕ್ಕಮಗಳೂರು ೩ ದಕ್ಷಿಣಕನ್ನಡ. 


ಸ್ಲಾಬ್‌ -॥ (ರೂ.75.00ಲಕ್ಷಗಳು) 


ಮೊದಲನೆ ವರ್ಷ 41.25 1125| 5250 
ಎರಡನೇ ವರ್ಷ 125 , 11.25 22.50 
ಒಟ್ಟು 5250 22.50 75.00 


ಜಿಲ್ಲೆಗಳು : ಬೆಂಗಳೂರು (ಗ್ರಾಮಾಂತರ), ಬೀದರ್‌, ಗದಗ, ಮಂಡ್ಯ, 
ಶಿವಮೊಗ್ಗ, ಕೊಷ್ನಳ, ರಾಯಚೂರು,. ಬಾಗಲಕೋಟೆ, ಉಡುಪಿ, 
ತುಮಕೂರು, ಬಳ್ಳಾರಿ, ರಾಮನಗರ, ಚಿತ್ರದುರ್ಗ, ಹಾಸನ, ಮೈಸೂರು, 
ಚಾಮರಾಜನಗರ & ಯಾದಗಿರಿ. 


ಸಾಬ್‌ - ॥॥ (ರೊ.100.00ಲಕ್ಷಗಳು) 


ಮೊದಲನೆ ವರ್ಷ 55.00 15.00 70.00 
ಎರಡನೇ ವರ್ಷ 15.00 15.00 30.00 
ಒಟ್ಟು 70.00 30.00 100.00 


ಜಿಲ್ಲೆಗಳು : ದಾವಣಗೆರೆ, ಚಿಕ್ಕಬಳ್ಳಾಪುರ, ಕೋಲಾರ, ಧಾರವಾಡ & 
ಹಾವೇರಿ 

ಒಟ್ಟಾರೆಯಾಗಿ, ಸರ್ಕಾರದ ಸಹಾಯಧನವನ್ನು70:30ರ 
ಅನುಪಾತದಲ್ಲಿ ಸರ್ಕಾರ/ಇಲಾಖೆ ಮತ್ತು ಆಯ್ಕೆಯಾದ ಸಂಸ್ಥೆಗಳು 
ಅನುಕ್ರಮವಾಗಿ ವೀಡಲಾಗುತ್ತಿದೆ. ಮೇಲ್ಕಂಡಂತೆ ವರ್ಷವಾರು 
ಬದಲಾಗಿ ಕಾರ್ಯಾದೇಶ ನೀಡಿದ ಮೊದಲನೇ ವರ್ಷದಲ್ಲಿಯೂ ಸಹ 
ಸಂಸ್ಥೆಯು ತನ್ನ ಪಾಲಿನ ಸಂಪೂರ್ಣ ಮೊತ್ತವನ್ನು ಹೂಡಿದಲ್ಲಿ 
ಅದೇ ವರ್ಷದಲ್ಲಿ 70:30ರ ಅನುಪಾತದಲ್ಲಿ ಸಹಾಯಧನವನ್ನು 
ನೀಡಲಾಗುತ್ತಿದೆ ಹಾಗೂ ಪ್ರಾರಂಭಿಕವಾಗಿ ಆಡಳಿತ್ಮಾತಕ/ಕಛೇರಿ 
ನಿರ್ವಹಣೆ ವೆಚ್ಚಗಳಿಗೆ ಪ್ರತಿ ಕೇಂದ್ರಕ್ಕೆ ರೂ.150 ಲಕ್ಷಗಳ 
ಸಹಾಯಧನವನ್ನು ಒಂದು ಬಾರಿ ಮಾತ್ರ ನೀಡಲಾಗುತ್ತಿದೆ. 

ಪ್ರತಿ ಕೃಷಿ ಯಂತ್ರಧಾರೆ ಕೇಂದ್ರಗಳಿಗೆ ಆಯಾ ಪ್ರದೇಶಕ್ಕನುಗುಣವಾಗಿ 


ಲಕ್ಷಗಳ ಯಂತ್ರೋಪಕರಣಗಳನ್ನು ದಾಸ್ತಾನು ಮಾಡಲು ಅವಕಾಶ 
ಕಲ್ಪಿಸಲಾಗಿದೆ. ಸದರಿ ಯೋಜನೆಯಡಿ ಪೃಷಿ 
ಯಂತ್ರೋಪಕರಣಗಳನ್ನು ಬಾಡಿಗೆ ಆಧಾರದ ಮೇರೆಗೆ 
ಹೆಚ್ಚುವರಿಯಾಗಿ ಒದಗಿಸಲು, ಚಾಲ್ತಿಯಲ್ಲಿರುವ ಕೇಂದ್ರಗಳಿಗೆ 
ನೂತನ ಯಂತ್ರೋಪಕರಣಗಳ ಖರೀದಿಗೆ ಅಥವಾ ಕೇಂದ್ರಗಳಲ್ಲಿ 


ಲಭ್ಯವಿರುವ 
ಬದಲಾಯಿಸಲು ರೂ.10.00 ಲಕ್ಷಗಳ ವಾರ್ಷಿಕ ವಹಿವಾಟು ಇರುವ 
ಕೇಂದ್ರಗಳಿಗೆ ರೂ.5.00 ಲಕ್ಷಗಳ ಸಹಾಯಧನ ಮತ್ತು ವಾರ್ಷಿಕ 
ವಹಿವಾಟು ರೂ.10.00 ಲಕ್ಷಗಳಿಗಿಂತ ಕಡಿಮೆ ಇರುವ ಕೇಂದ್ರಗಳಿಗೆ 
ರೂ.೭50 ಲಕ್ಷಗಳ ಸಹಾಯಧನವನ್ನು ಪ್ರತಿ ಕೇಂದ್ರಕ್ಕೆ, ಸರ್ಕಾರದ 
ಪಾಲು ಶೇ.50 ಮತ್ತು ಸಂಸ್ಥೆಯ ಪಾಲು ಶೇ.50 ರ ಅನುಪಾತದಲ್ಲಿ 
ನೀಡಲಾಗುತ್ತಿದೆ. 


ಉಪಕರಣಗಳನ್ನು/ಯಂತ್ರೋಪಕರಣಗಳನ್ನು 


ಕೃಷಿ ಯಂತ್ರಧಾರೆ ಕೇಂದ್ರಗಳಲ್ಲಿ ದಾಸ್ತಾನು ಮಾಡಿರುವ 
ಯಂತ್ರೋಪಕರಣಗಳನ್ನು ಸತತವಾಗಿ ಬಳಕೆ ಮಾಡಿರುವುದರಿಂದ 
ದುರಸ್ನಿಯಲ್ಲಿರುವ ಹಳೆಯ ಹಾಗೂ ಅನುಪಯುಕ್ತ 
ಯಂತ್ರೋಪಕರಣಗಳನ್ನು ಜಿಲ್ಲಾ ಅನುಷ್ಠಾನ ಸಮಿತಿಯ 
ಅನುಮೋದನೆ ಪಡೆದು TPP Act ಅನ್ವಯ ವಿಲೇವಾರಿ ಮಾಡಿ, 
ಹೊಸ/ನೂತನ ಯಂತ್ರೋಪಕರಣಗಳನ್ನು ಖರೀದಿಸಿ. ಅದೇ ಕೃಷಿ 
ಯಂತ್ರಧಾರೆ ಕೇಂದ್ರಕ್ಕೆ ಮರು ಹೊಡಿಕೆ ಮಾಡಲು ಅವಕಾಶವಿದೆ. 


ಈ) | ಸದರಿ ಯೋಜನೆಯನ್ನು | ಸದರಿ ಯೋಜನೆಯನ್ನು 2014-15ನೇ ಸಾಲಿನಿಂದ' 
ಯಾವ ಸಾಲಿನಿಂದ | ಜಾರಿಗೊಳಿಸಲಾಗಿರುತದೆ. 
ಜಾರಿಗೊಳಿಸಲಾಗಿದೆ. ) 

ಉ) | ಇದುವರೆವಿಗೂ ಸದರಿ | ಕೃಷಿ ಯಂತ್ರಧಾರೆ ಯೋಜನೆಯಿಂದ 2014-15ನೇ ಸಾಲಿನಿಂದ 
ಯೋಜನೆಯಿಂದ ಎಷ್ಟು | ಇಲ್ಲಿಯವರೆಗೆ ಸುಮಾರು 13.10 ಲಕ್ಷ "ರೈತರು ಉಪಯೋಗವನ್ನು 
ಮಂದಿ ರೈತರು ಇದರ | ಪಡೆದಿರುತ್ತಾರೆ.' 
ಉಪಯೋಗವನ್ನು 
ಪಡೆದಿದ್ದಾರೆ; 

ಊ) | ಯೋಜನೆಯಲ್ಲಿ ರಿಯಾಯಿತಿ | ಸದರಿ ಯೋಜನೆಯಡಿ ಕೃಷಿ ಯಂತ್ರೋಪಕರಣಗಳ ಬಾಡಿಗೆಯನ್ನು 
ದರದಲ್ಲಿ ಬಾಡಿಗೆಗೆ ಕೃಷಿ| ಸ್ಲಳೀಯ ರೈತರು, ಕೃಷಿ ಇಲಾಖಾ ಅಧಿಕಾರಿಗಳನ್ನು ಒಳಗೊಂಡಂತೆ 
ಯಂತ್ರೋಪಕರಣಗಳನ್ನು ಜಿಲ್ಲಾ ಪಂಚಾಯಿತಿ ಮುಖ್ಯ ರ್ಕಾಯನಿರ್ವಹಣಾಧಿಕಾರಿಗಳ 
ನೀಡಲಾಗುತ್ತಿದೆಯೇ? (ವಿವರ | ಅಧ್ಯಕ್ಷತೆಯಲ್ಲಿ ರಚಿಸಿರುವ ಜಿಲ್ಲಾ ಮಟ್ಟದ ಸಮಿತಿಯಿಂದ ಕೃಷಿ 
ನೀಡುವುದು) ಯಂತ್ರೋಪಕರಣವಾರು ಬಾಡಿಗೆಯನ್ನು ನಿಗಧಿಪಡಿಸಲಾಗುತ್ತದೆ. 


ನಿಗಧಿಪಡಿಸಿದ ಬಾಡಿಗೆ ದರಗಳನ್ನ್ವಯ 


ರೈತರಿಗೆ 
ಯಂತ್ರೋಪಕರಣಗಳನ್ನು ಬಾಡಿಗೆಗೆ ಒದಗಿಸಲಾಗುವುದು. | 


ಸಂಖ್ಯೆ: ಕೃಇ/ಕೃಮಸ/19/2020 


ಮಾ 


ಕೃಷಿ ಸಚಿವರು 


/ 


ಅನುಬಂಧ - ಎಲ್‌.ಸಿ.ಕ್ಯೂ-1146 (1398) 


ಇಖಿನಂಹೂನದುತಿವ ಹಂಬಲ ನುಹವುರಲಬನನಾನೂನಯಿಬಿದ ಬನದ ಮನಯನುನ ಮಿಾವತಂಟಣು 


ಯಂತ್ರೋಪಕರಣಗಳು 


ಕೃಷಿ ಯಂತ್ರಧಾರೆ ಕೇಂದ್ರಗಳಲ್ಲಿ ದಾಸ್ತಾನು ಮಾಡಲಾಗಿರುವ 


ಟ್ರಾಲಿ, ಬೋಲ ಇತ್ಯಾದಿ 


ಟ್ರ್ಯಾಕ್ಕರ್‌ ಮತ್ತು ಟ್ರ್ಯಾಕ್ಟರ್ನ ಬಿಡಿ ಭಾಗಗಳು ಉದಾ: ಹುಕ್‌, ಟೈಲರ್‌, 


ಡಿಸ್ಕ್‌ ಹ್ಯಾರೋ 
ಕಲ್ಪಿವೇಟಿರ್‌ 


ಶುಗರ್‌ ಕೇನ್‌ ಸ್ವಬಲ್‌ ಶೇವರ್‌ ಕಮ್‌ ಕಲ್ವಿವೇಟರ 
ಲೆವಲ್ಲರ್‌ ಬ್ಲೇಡ್‌ 

ಕೇಜ್‌ ವೀಲ್‌ 

ಬೇಡ್‌ ಹ್ಯಾರೋ 

ಲೇಜರ್‌ ಗೈಡೆಡ್‌ ಲ್ಯಾಂಡ್‌ ಲೆವೆಲ್ಲರ್‌ 


| 8 [ನಾಟಿ/ಬಿತ್ತನೆ ಮಾಡುವ ಉಪಕರಣಗಳು 


ಪ್ಯಾಡಿ ಪ್ಲಾಂಟರ್‌ 


ಫರೋ ಒಪನರ್‌!ರಿಡ್ಕರ್‌ 
ಸೀಡ್‌ ಕಮ್‌ ಫರ್ಟಿಲೈಸರ್ಸ್‌ ಡಿಲ್‌ 


15 


ರೋಟೋ ಟೆಲ್‌ ಡ್ರಿಲ್‌ 


ರೈಸ್‌ ಟ್ರೇ ನರ್ಸರಿ ಪ್ರಿಪರೇಷನ್‌ ಮಷೀನ್‌ ವಿತ್‌ ಟ್ರೀಸ್‌ 


18 |ರೈಸ್ಟ್‌ ಬೆಡ್‌ ಪ್ಲಾಂಟರ್‌ 
€ ಅಂತರ ಕೃಷಿ ಸಲಕರಣೆ 


ವೀಡ್‌ ಸ್ನಾಪರ್‌ 
ರೈಸ್‌ ಸ್ಕಾ ಚಾಪರ್‌ 


ಟ್ರ್ಯಾಕ್ನರ್‌/ಪವರ್‌ ಟಿಲ್ಲರ್‌ ಮೌಂಟೆಡ್‌/ಪವರ್‌ ಆಪರೇಟೆಡ್‌ 


2-21 |ಹ್ರ್ಯಟಿಕ್‌ ಪಿ.ಪಿ. ಎಕ್ಯೂಪ್‌ಮೆಂಟ್‌ 


ನಾಸಾಲುನಾನೂಾವಡಮಸಂುಣಯಬಳುರಳ ಸನಿ ನಯನ ವಿಖಿದಾ 


ge - 
ಧಮಿಬಬಿವಾಮಿಖಲಿವಬಮಿಬವಬಿವಿಮಂತಂಾಣನಷಲಿರಿರರುಮಂನನವನಿವರಿಯಿವಿವಬಾಮಿಎಎಂಣಣದಂದಿಂದಾಯಾದಿವಿನೂಿವರಲಲಯವಲಯೆನೆಂಲಜಾಲಬಲಯಲುರದರಿಗಾಡರುಮಲದಿಂರಯುಯಯಾಲಲರಯರಾಲು: 


ಕೊಯಿಲು ಮತ್ತು ಒಕ್ಕಣೆ ಮಾಡುವ ಉಪಕರಣಗಳು 
ಬಹುಬೆಳೆ ಒಕ್ಕಣೆ ಯಂತ್ರ 
ಶೇಂಗಾ ಡಿಗ್ಗರ್‌ 


ಶೇಂಗಾ ಪಾಡ್‌ ಸ್ಟಿಪರ್‌ 
ಹಾರ್ಮೆಸ್ಟರ್‌ ರೀಪರ್‌ 
ಕಂಬೈನ್ಡ್‌ ಹಾರ್ಮೆಸ್ಟರ್‌ 
ಬೇಲರ್‌ 

ತ್ಯಾಜ್ಯ ವಸ್ತುಗಳ ನಿರ್ವಹಣಾ ಉಪಕರಣಗಳು 


ಶುಗರೇನ್‌ ತ್ರಾಶ್‌ ಕಟ್ಟಿರ್‌ 


ಕೋಕೋನಟ್‌ ಫ್ರಾಂಡ್‌ ಚಾಪರ್‌ 
ಚಾಫ್‌ ಕಟಿರ್‌ 
ಕೃಷಿ ಸಂಸ್ಕರಣಾ ಉಪಕರಣಗಳು 


31 


ದಾಲ್‌ ಪ್ರೋಸೆಸರ್‌ 


| 32 |ಮಿನಿರೈಸ್‌ ಮಿಲ್‌ 
ಮಿನಿ ಆಯಿಲ್‌ ಎಕ್‌ಸ್‌ಪೆಲ್ಲರ್‌ 
ರಾಗಿ ಪಾಲಿಶಿಂಗ್‌ ಮೆಷಿನ್‌ 


ರಾಗಿ ಕ್ಲೀನಿಂಗ್‌ ಮೆಷಿನ್‌ 
ಶುಗರ್‌ ಕೇನ್‌ ಕ್ರಶರ್‌ 


37 |ಪಫ್ಲ್ನೋರ್‌ ಮಿಲ್‌ 

38 |ಪಲ್ಧರೈಸರ,ಳು 

39 |ರವಾ/ಕ್ಯಾಟಿಲ್‌ ಫೀಡ್‌ ಮೆಷಿನ್‌ 

40 |ಚಿಲ್ಲಿ ಪೌಂಡಿಗ್‌ ಮೆಷಿನ್‌ 
ಶಾವಿಗೆ/ವರ್ಮಿಸಿಲ್ಲಿ ಮೆಷಿನ್‌ 

42 |ಶುಗರ್‌ ಕೇನ್‌ ಜ್ಯೂಸ್‌ ಮೇಕಿಂಗ್‌ ಮೆಷಿನ್‌ 
ವೀಟ್‌ ಪಾಲಿಶರ್‌ 

44 |ಡೀಸೆಲ್‌ ಪಂಪ್‌ ಸೆಟ್‌ಗಳು 


ಈ ಮೇಲೆ ತಿಳಿಸಿರುವ ಯಂತ್ರೋಪಕರಣಗಳನ್ನು ಹೊರೆತುಪಡಿಸಿ ರೈತರಿಂದ 
ಬೇಡಿಕೆಯಿರುವ ಹಾಗೂ ಇತರೆ ಆಧುನಿಕ ಯಂತ್ರೋಪಕರಣಗಳನ್ನು ಜಿಲ್ಲಾ 
ಮಟ್ಟಿದ ಸಮಿತಿಯಿಂದ ಅನುಮೋದನೆ ಪಡೆದು ಕೃಷಿ ಯಂತ್ರಧಾರೆ 


ಕೇಂದ್ರಗಳಲ್ಲಿ ದಾಸ್ತಾನು ಮಾಡಿ ರೈತರಿಗೆ ಓದಗಿಸಲಾಗುವುದು. 


